ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


3 


1678 
ಶ್ರೀ ಹೆಚ್‌.ಎಂ, ರಮೇಶ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
14.03.2022 


ಉತ್ತರಿಸುವ ಸಚಿವರು ಅರಣ್ಯ ಮತ್ತು ಆಹಾರ, ನಾಗರಿಕೆ ಸರಬರಾಜು ಮತ್ತು 
7 ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು 
ಮಾಪನಶಾಸ್ತ್ರ ಇಲಾಖ್ದಾ ಸಚಿವರು, 
ಕ್ರ ಪ್ರಶ್ನೆ ಉತ್ತರ 
ಸಂ | | 
ಅ | ರಾಜ್ಯದಲ್ಲಿ ಹೊಸದಾಗಿ ಬಿ.ಪಿ.ಎಲ್‌, ಕಾರ್ಡ್‌ | ರಾಜ್ಯದಲ್ಲಿ ಹೊಸದಾಗಿ ಆದ್ಯತಾ ಫಾರ್ಡ್‌ ಕೋರಿ ಅರ್ಜಿ 
ಕೋರಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ವಿಷ್ಣು; | ಸಲ್ಲಿಸಿದವರ ಸಂಖ್ಯೆ: 39,07,991 2 
2018 ರಿಂದ ಹೊಸದಾಗಿ ಬಿ.ಪಿ.ಎಲ್‌. ಕಾರ್ಡ್‌ | ಕೋವಿಡ್‌-19 ಲಾಕ್‌ಡೌನ್‌ ಅವಧಿಗಳಲ್ಲಿ ಹೊಸ ಪಡಿತರ 
ನೀಡದೇ ಇರುವುದರಿಂದ ಸಾರ್ವಜನಿಕರಿಗೆ | ಚೀಟಿ ಕೋರಿ ಸಲ್ಲಿಸಿರುವ ಅರ್ಜಿಗಳ ಸ್ಥಳ ಪರಿಶೀಲನೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಕಾರ್ಯವು ನಿಧಾನವಾಗಿದ್ದು ಮತ್ತು ಈ ಅವಧಿಯಲ್ಲಿ. 
ಬಂದಿದೆಯೇ: ಬಂದಿದ್ದಲ್ಲಿ, ಯಾವಾಗ ಬಯೋಮೆಟ್ರಿಕ್‌ ಬಳಕೆಯನ್ನು ಹಿಂಪಡೆದಿರುವ ಕಾರಣ 
ನೀಡಲಾಗುವುದು; (ಪೂರ್ಣ ವಿವರ ನೀಡುವುದು) | ಪ್ರಣ್ರತರ ಚೀಟಿಗಳನ್ನು ವಿತರಿಸುವ "ಕಾರ್ಯವನ್ನು 
ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. 
ಪ್ರಸ್ತುತ ಹೊಸ ಪಡಿತರ ಚೀಟಿ ವಿತರಿಸುವ ಕಾರ್ಯ 
ಜಾರಿಯಲ್ಲಿದೆ, ಪಡಿತರ ಚೀಟಿಯನ್ನು ಕೋರಿ ಅರ್ಜಿ 
ಸಲ್ಲಿಸಿರುವ ಅರ್ಹ ಅರ್ಜಿದಾರರಿಗೆ ಹೊಸ ಪಡಿತರ 
ಚೀಟಿಯನ್ನು ನೀಡುವ ಕಾರ್ಯ ಜಾರಿಯಲ್ಲಿದ್ದು, - ಅರ್ಜಿಗಳ 
ಹಿರಿತನದ ಮೇಲೆ ಹೊಸ ಆದ್ಯತಾ ಪಡಿತರ ಚೀಟಿಗಳನ್ನು 
ವಿತರಿಸಲಾಗುತ್ತಿದೆ. 
ಆ |ಗ್ರಾಮೀಣ ಪ್ರದೇಶದಲ್ಲಿ ನೆಟ್‌ವರ್ಕ್‌ | ಆನ್‌ಲೈನ್‌ ಮುಖಾಂತರ ಬಯೋಮೆಟ್ರಿಕ್‌ ವ್ಯವಸ್ಥೆಯಡಿ 
ತೊಂದರೆಯಿಂದ ಹಾಗೂ ವಿದ್ಯುತ್‌ | ಆಹಾರಧಾನ್ಯಗಳನ್ನು ವಿತರಣೆ ಮಾಡುವಾಗ ಕೆಲವು 


ತೊಂದರೆಯಿಂದ ಬಯೋಮೆಟ್ರಿಕ್‌ ನೀಡಿ ಪಡಿತರ 
ಪಡೆಯುವುದು ತೊಂದರೆಯಾಗುತ್ತಿದ್ದು ಈ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಈ 
ಬಗ್ಗೆ ಸರ್ಕಾರ"ಯಾವ ಕ್ರಮ ಕೈಗೊಂಡಿದೆ: 


"ಸಂದರ್ಭಗಳಲ್ಲಿ ' ನೆಟ್‌ವರ್ಕ್‌ ಸಮಸ್ಯೆ ಮತ್ತು ಸರ್ವರ್‌ 


ಜನಸಂದಣಿಯಾಗುವುದನ್ನು ಸರ್ಕಾರ ಗಮನಿಸಿದೆ. ಇದಕ್ಕಾಗಿ 
ನ್ಯಾಯಬೆಲೆ ಅಂಗಡಿಯವರು ಸ್ಥಳೀಯವಾಗಿ ' ಲಭ್ಯವಿರುವ 
ಯಾವುದೇ - ನೆಟ್‌ವರ್ಕ್‌ ಬಳಕೆ ಮಾಡಬಹುದು 
ಎನ್‌.ಐ.ಸಿ.ಯ ಸಹಯೋಗದೊಂದಿಗೆ ಅಂತಹ ಸಮಸ್ಯೆಗಳನ್ನು 


ಹಾಗೂ 


"| ಪರಿಹರಿಸಲಾಗುತ್ತಿದೆ, 


ME 


1 


ಬಯೋಮೆಟ್ರಕ್‌ ಪಡೆಯುವಲ್ಲಿ. ದರೆ ಆಗುವ 
ವಯೋವೃದ್ಧರಿಗೆ ಬಯೋಮೆಟ್ರಿಕ್‌ "ಹೊರತುಪಡಿಸಿ ಶೇ.2 
ರಷ್ಟು ಫಲಾನುಭವಿಗಳಿಗೆ ಪಡಿತರ ಹಂಚಿಕ ನೀಡುವ ಅವಕಾಶವು 
ಜಾರಿಯಲ್ಲಿದೆ. ಇದಲ್ಲದೇ, ಅನಿವಾರ್ಯ ಸಂದರ್ಭಗಳಲ್ಲಿ 
ಫೂರ್ವಾನುಮತಿಯೊಂದಿಗೆ ಬಯೋಮೆಟ್ರಿಕ್‌ ಹೊರತುಪಡಿಸಿ 


ಹಾರಧಾನ್ಯ ವಿತರಣೆಗೆ ಅವಕಾಶ ನೀಡಲಾಗಿದೆ. 


ರೇಷನ್‌ ಕಾರ್ಡ್‌ಲ್ಲಿ 
| ಬಯೋಮೆಟ್ರಿಕ್‌ ಬರದೆ 
ಯಾಗುತ್ತಿರುವುದು 
ಬಂದಿದೆಯೇ, 


ಪಡಿತರ ವಸ್ತು ನೀಡಲು ಸರ್ಕಾರ ಯಾವ ಕ್ರಮ 


ಸರ್ಕಾರದ ಗಮನಕ್ಕೆ 


ಬಯೋಮೆಟ್ರಿಕ್‌ ಬರದವರಿಗೆ 


ಕೈಗೊಂಡಿದೆ, (ಪೂರ್ಣ ವವರ ನೀಡುವುದು) 


— - 
ಕೆಲವು ವಯಸ್ಸಾದವರಿಗೆ 


ತೊಂದರೆ" 


ಬಯೋಮೆಟ್ರಿಕ್‌ ಪಡೆಯುವಲ್ಲಿ ತೊಂದರೆ ಆಗುವ 
ವಯೋವೃದ್ಧರಿಗೆ ಬಯೋಮೆಟ್ರಿಕ್‌ ಹೊರತುಪಡಿಸಿ ಶೇ.2 
ರಷ್ಟು ಫಲಾನುಭವಿಗಳಿಗೆ ಪಡಿತರ'ಹಂಚಿಕೆ ನೀಡುವ' ಅವಕಾಶವು 
ಜಾರಿಯಲ್ಲಿದೆ. ಇದಲ್ಲದೇ, ಅನಿವಾರ್ಯ ಸಂದರ್ಭಗಳಲ್ಲಿ 
ಪೂರ್ವಾನುಮತಿಯೊಂದಿಗೆ ಬಯೋಮೆಟ್ರಿಕ್‌ ಹೊರತುಪಡಿಸಿ 


ಹಾರದಾನ್ಯ ವಿತರಣೆಗೆ ಅವಕಾಶ ನೀಡಲಾಗಿದೆ, 


ರಾಜ್ಯದಲಿ. ನಾಯ ಬೆಲೆ ಅಂಗಡಿಯನ್ನು 
ರದ್ದುಪಡಿಸಿರುವುದರಿಂದ 


'ದೂರದ ನಾ 


ಪಡಿತರದಾರರು 
ನ್ಯಾಯಬೆಲೆ ಅಂಗಡಿಗೆ ಬಂದು ಪಡಿತರ 
“| ವಸ್ತು ತೆಗೆದುಕೊಳ್ಳಲು 
'ತೂಂದರೆಯಾಗುತ್ತಿ ರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸಂಚಾರಿ ನ್ಯಾಯ 
ಬೆಲೆ ಅಂಗಡಿಯನ್ನು ಮುಂದುವರೆಸಲು ಸರ್ಕಾರ 
ಕ್ರಮ ಕೈಗೊಂಡಿದೆಯೇ? 

(ಪೂರ್ಣ ವಿವರ ನೀಡುವುದು) 


1. ಯಾವುದೇ ನಾ ನ್ಯಾಯಬೆಲೆ ಅಂಗಡಿ ರದ್ಮಾಡರೆ ಟೆ ಪಡತರ, 
ಚೀಟಿದಾರರನ್ನು ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗ್ಗೆ 


ನಿಯೋಜಿಸಿ ಪಡಿತರ ವಿತರಿಸಲಾಗುತ್ತದೆ, ಆನಂತರ ಅಲ್ಲಿಗೆ 


ಹೊಸ ನಾ. ಸ್ಯಾಯಬೆಲಿ ಅಂಗಡಿ ಮಂಜೂರು ಮಾಡಲಾಗುತ್ತದೆ, 


2. ರಾಜ್ಯದಲ್ಲಿ ಪ್ರಸ್ತುತ ತ ಕೊಡಗು ಜಿಲ್ಲೆಯಲ್ಲಿ ಒಂದು ಮತ್ತು 


ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಸಂಚಾರಿ ನ್ಯಾಯಬೆಲೆ 


ಅಂಗಡಿಯನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು 


ನಿಗಮ ಮೂಲಕ ನಿರ್ವಹಿಸಲಾಗುತ್ತಿದೆ. 'ಈ ವ್ಯವಸ್ಥೆಯು 
ಗುಡ್ಡಗಾಡು ಪ್ರದೇಶಗಳಿಗೆ ನೀಡಲಾಗಿದೆ, 
3.ಬುಡಕಟ್ಟು ಹಾಡಿಗಳು? ತಾಂಡಗಳು! ಗೊಲ್ಲರಹಟ್ಟಿ! 


ಪರಿಶಿಷ್ಟ. ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಲೋನಿ 
100 ಪಡಿತರ 


ಹೊನ. ನ್ಯಾಯಬೆಲೆ: ಅಂಗಡಿಗಳನ್ನು ಅಗತ್ಯಕೆ; 


ಇತ್ಯಾದಿಗಳೆಂತಹ ವಿಶೇಷ ಪ್ರದೇಶಗಳಲ್ಲಿ ಕನಿಷ್ಟ 
ಚೀಟಿಗಳಿಗೆ 
ಅನುಗುಣವಾಗಿ ಮಾಡಲು 


ಮಂಜೂರು ಅವಕಾಶವನ್ನು 


ಕಲ್ಪಿಸಲಾಗಿದೆ. 


ನಾಸ 56 ಡಿಆರ್‌ಎ 2022 (ಇ-ಆಫೀಸ್‌) 


Red ಮ ಮ ್ಭ 
ಆರಣ್ಯ ಮತ್ತು ಆಹನಿರಿ, ಸಿಂಗ 


— 


ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪಸಶಾಸ್ತ್ರ ಇಲಾಖಾ ಸಚಿವರು. i 


